ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


853 
ಸದಸ್ಯರ ಹೆಸರು ಶ್ರೀ ಕಾಂತರಾಜ್‌ (ಬಿಎ೦ಎಲ್‌) 
ಉತ್ತರಿಸುವ ದಿನಾಂಕ 15/12/2020 
ಉತ್ತರಿಸುವ ಸಚಿವರು ಮಾನ್ಯ ಪೌರಾಡಳಿತ, ತೋಟಗಾರಿಕೆ 
ಹಾಗೂ ರೇಷ್ಮೆ ಸಚಿವರು. 
| ಈ.ಸಂ | ಪ್ರಶ್ನೆಗಳು ಉತ್ತರಗಳು 
(ಅ) | ತುಮಕೂರು ಜಿಲ್ಲೆ ಗುಬ್ಬಿ ಪಟ್ಟಣ | 2011ರ ಜನಗಣತಿಯ ಪ್ರಕಾರ ಗುಬ್ಬಿ 
ಪಂಚಾಯಿತಿ ಎಷ್ಟು | ಪಟ್ಟಿಣದ ಜನಸಂಖ್ಯೆ: 18,446 ಇರುತ್ತದೆ. 
ಜನಸಂಖ್ಯೆಯನ್ನು ಹೊಂದಿದೆ. 
ವಾರ್ಡ್‌ಗಳ ಸಂಖ್ಯ ಎಷ್ಟು? ಗುಬ್ಬಿ ಪಟ್ಟಣ ಪಂಚಾಯಿತಿಯ ಒಟ್ಟು 19 | 
ಪಟ್ಟಣ ಪಂಚಾಯಿತಿಯ | ವಾರ್ಡ್‌ಗಳನ್ನು ಹೊಂದಿದೆ. 
ರ ವ hy ಗುಬ್ಬಿ ಪಟ್ಟಣ ಪಂಚಾಯಿತಿಯ ಸರಹದ್ದು 
| | ಮ “ತ | ಪೂರ್ವಕ್ಕೆ: ಬಿದ್ದಾಂಜನೇಯಸ್ವಾಮಿ | 
ದೇವಸ್ಥಾನ 
ಪಶ್ಚಿಮಕ್ಕೆ: ನಿಟ್ಟೂರ್‌ಗೇಟ್‌ 
ಉತ್ತರಕ್ಕೆ: ರೈಲ ಹಳಿ 
ದಕ್ಷಿಣಕ್ಕೆ: ಗದ್ದಬಯಲು 
ಗುಬ್ಬಿ ಪಟ್ಟಿಣ ಪಂಚಾಯಿತಿಯ ಪ್ರದೇಶದ 
ಎಲ್ಲೆಯ ವಿವರವನ್ನು ಅನುಬಂಧ -1ರಲ್ಲಿ 
ಒದಗಿಸಲಾಗಿದೆ. 
(ಆ) 1ಗುಬ್ಬಿ' ಪುಟ್ಟಣ ಪಂಚಾಯಿತಿ | ಗುಬ್ಬಿ ಪಟ್ಟಣ ಪಂಚಾಯಿತಿ ಫಿ ಯಲ್ಲಿ 
ವ್ಯಾಪ್ತಿಯಲ್ಲಿ ಮಾರನಕಟ್ಟೆ ಕೆರೆ ಮಾರನಕಟ್ಟೆ ಕರೆ ಇದೆ. 
OS ಇದೆಯೇ. ಹಾಗಿದ್ದಲ್ಲಿ ಇದರ. _ 
ಜಾಗದ`ವಿಸ್ಲೀರ್ಣ"೩6:00'ಎಕರೆ`ತದೆ. 
ವಿಸ್ತೀರ್ಣವೆಷ್ಟು? ಇದಕ್ಕೆ "ಜಿ 4 
“ಮಾಲೀಕರು ಯಾರು (ವಿವರವಾದ | ಮಾಲೀಕರು: ಪಟ್ಟಣ ಪಂಚಾಯಿತಿ, ಗುಬ್ಬಿ. 
ಮಾಹಿತಿ ನೀಡಿವುದು) 
(ಇ) |ಸದರಿ ಮಾರನಕಟ್ಟೆ ಕೆರೆ ವಿವಿಧ ಸಂಘ-ಸಂಸ್ಥೆಗಳಿಗೆ ನೀಡಿರುವ 
"| ಜಾಗವನ್ನು ಸರ್ಕಾರವು" ಯಾವ | ಮಾಹಿತಿಯ ಪಟ್ಟಿಯನ್ನು ಅನುಬಂಧ-2 
ಯಾವ ಸಂಘ  ಸಂಸ್ಥೆಗಳಿಗೆ| ರಲ್ಲಿ ಒದಗಿಸಲಾಗಿದೆ. 
ಗುತ್ತಿಗೆ/ಕ್ರಯಕ್ಕೆ  ನೀಡಿರುತುದೆ ಸರ್ಕಾರದ ಆದೇಶ ಸಂಖ್ಯ:ನಅಇ 102 
(ವಿವರವಾಗಿ ಸಂಸ್ಥೆಯ ಹೆಸರು, ಟ್ರೂಂಣ 98 ಬೆಂಗಳೂರು ದಿನಾಂಕ 


ಗುತ್ತಿಗ/ತಿಯ ನೀಡಿದ ವರ್ಷ 
ಹಾಗೂ ವಿಸೀರ್ಣದೊಂದಿಗೆ 
ಸರ್ಕಾರಿ ಆದೇಶ ಪ್ರತಿಯೊಂದಿಗೆ 
ವಿವರವಾದ ಮಾಹಿತಿ ನೀಡುವುದು) 


11/09/1998 ರಂತೆ ನಿವೇಶನ ಮಂಜೂರು 
ಮಾಡಲಾಗಿರುತ್ತದೆ. 


(ಈ) | ಇದರಲ್ಲಿ ಖಾಲಿ ಉಳಿದಿರುವ ಜಾಗ | ಖಾಲಿ ಉಳಿದಿರುವ ಜಾಗ ಸುಮಾರು 25-00 
ಎಷ್ಟು? ಇದನ್ನು ಸರ್ಕಾರ. ಯಾವ | ಎಕರೆ ಖಾಲಿ ಜಾಗ ಇರುತ್ತದೆ. ಉಳಿಕೆ 
ಉದ್ದೇಶಕ್ಕೆ ಬಳಸಲು ಉದ್ದೇಶಿಸಿದೆ? | ಜಮೀನು ಅವಶ್ಯಕತೆಗನುಗುಣವಾಗಿ ಬಳಕೆ 
ಮಾಡಲು ನಿಯಮಾನುಸಾರ 
ಕ್ರಮವಹಿಸಲಾಗುವುದು. 


ಸಂಖ್ಯೆ: ನಅಇ/43/1ಎಲ್‌ಸಿಕ್ಕೂ/2020 


(ನಾರಾಯಣ ಗೌಡ) 
ಮಾನ್ಯ ಪೌರಾಡಳಿತ, ತೋಟಗಾರಿಕೆ 
ಹಾಗೂ ರೇಷ್ಮೆ ಸಚಿವರು 


